KA/ BG-GPO/2515/\WPP-47/2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೫ ಬೆಂಗಳೂರು, ಗುರುವಾರ, ಜನವರಿ ೨೮, ೨೦೧೦ (ಮಾಘ ೮, ಶಕ ವರ್ಷ ೧೯೩೧) ಸಂಚಿಕೆ ೪ 
ಭಾಗ - ೨ 


ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 





PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 466 SAS 2009, Bangalore, Dated:6" January, 2010 

1) Sri Bevis A. Coutinho, IAS (KN 77), waiting for posting is posted with immediate effect and until 
further orders as Commissioner, Bangalore Metropolitan Regional Development Authority, Bangalore in 
the existing vacancy. 

Government hereby declare u/r 9 of IAS (Pay) Rules, 2007 that the posts of Commissioner, 
Bangalore, Metropolitan Regional Development Authority in the HAG Scale of IAS carrying the Pay Scale 
of Rs. 67000-79000, is equivalent in status and responsibilities to the cadre post of Director General, 
Administrative Training Institute, Mysore included in the Schedule Il to the Said Rules. 

2) Sri Sanjiv Kumar, IAS (KN 86), waiting for posting is posted with immediate effect and until 
further orders as Secretary to Government, Planning & Statistic Department, Bangalore in the existing 
downgraded vacancy. 

By Order and in the name of the Governor of Karnataka, 
P.R. 73 K.G. ANANTHA 
Under Secretary to Government, 
Department of Personnel and Administrative Reforms (Services-l) 
NOTIFICATION No. DPAR 442 SAS 2009, Bangalore, Dated:6" January, 2010 

1) Sri A.K. Monnappa, IAS (KN 92), Commissioner for Cane Development & Director of Sugar, 

Bangalore, is placed in concurrent charge of the post of Managing Director, Mysore Sugar Company, 


Limited Bangalore until further orders vice Sri Chakravarthi Mohan, IAS transferred. 


(೪೯) 


೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೦ ಭಾಗ - ೨ 





2) Dr. K.H. Govinda Raj, IAS (MH 95), Additional Commissioner for Commercial Taxes 
(Intelligence) Bangalore is transferred with immediate effect and his services are placed at the disposal of 
Urban Development Department until further orders for being posted as Special Commissioner, Bruhat 
Bangalore Mahanagara Palike, Bangalore in the existing vacancy. 

3) The services of Sri Chakravarthi Mohan IAS (KN 99), Managing Director, Mysore Sugar 
Company Limited, Bangalore are withdrawn from Commerce and Industries Department with immediate 
effect and he is posted until further orders as Deputy Commissioner, Chamarajanagara District, 
Chamarajanagara in the existing vacancy. 

4) Sri Manoj Kumar Meena, IAS (KN 2003), waiting for posting is posted with immediate effect 
and until further orders as Additional Commissioner for Commercial Taxes (Intelligence), Bangalore vice 
Dr. K.H. Govinda Raj IAS transferred. 

By Order and in the name of the Governor of Karnataka, 
P.R. 74 K.G. ANANTHA 
Under Secretary to Government, 
Department of Personnel and Administrative Reforms (Services-l) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 240 ಎಸ್‌ಐಎಸ್‌ 2009, ಬೆಂಗಳೂರು, ದಿನಾ೦ಕ:8ನೇ ಜನವರಿ, 2010 

ಡಾಃೆ.ವಿ. ತ್ರಿರೋಕ್‌ ಚಂದ್ರ ಭಾ.ಆ.ಸೇ. (೧೦೦೩೦೧೮೧) ಜಿಲ್ಲಾಧಿಕಾರಿಗಳ ಕಛೇರಿ, ದಕ್ಷಿಣ ಕನ್ನಡ ಜಿಲ್ಲೆ, 
ಮಂಗಳೂರು ಇವರಿಗೆ ದಿನಾಂಕ:28.11.2007 ರಿಂದ 30.11.2007 ರವರೆವಿಗೆ (ಉದಿಸೇ) ಒಟ್ಟು 03 ದಿನಗಳ ಗಳಿಕೆ 
ರಜೆಯನ್ನು ಘಟನೋತ್ತರವಾಗಿ ಮಂಜೂರು ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 75 ಕೆ.ಜಿ. ಅನಂತ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1) 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 381 ಎಎಸ್‌ಡಿ 2008, ಬೆಂಗಳೂರು, ದಿನಾಂಕ:1ನೇ ಜನವರಿ, 2010 

ಶ್ರೀಮತಿ ಷಾಹಿದಾ ಬೇಗಾಂ, ನಿವೃತ್ತ ತಹಶೀಲ್ದಾರ್‌, ದಾವಣಗೆರೆ (ಜೇಷ್ಠತಾ ಸಂ:3033) ಇವರಿಗಿಂತ ಜೇಷ್ಠತೆಯಲ್ಲಿ 
ಕಿರಿಯರಾದ ಶ್ರೀ ಸುರೇಶ್‌ ಜಿರ್ಲಿ (ಜೇಷ್ಠತಾ ಸಂ:3036) ಇವರಿಗೆ ದಿನಾ೦ಕ:4.1.2001 ರಿಂದ ಜಾರಿಗೆ ಬರುವಂತೆ ಸರ್ಕಾರದ 
ಅಧಿಸೂಚನೆ ಸಂ:ಆರ್‌ ಡಿ 34 ಎಎಸ್‌ ಡಿ 2003 ದಿನಾಂಕ: 24.12.2007ರಲ್ಲಿ ಕೆಸಿಎಸ್‌ಆರ್‌ ನಿಯಮ 32ರಡಿಯಲ್ಲಿ ಸ್ವತಂತ್ರ 
ಪ್ರಭಾರದಲ್ಲಿರುವ ತಹಶೀಲ್ದಾರರುಗಳನ್ನು ತಹಶೀಲ್ದಾರ ಗೇಡ್‌-। ವೃಂದದಲ್ಲಿ ಬಡ್ತಿ ಸಕ್ರಮಗೊಳಿಸಿ ಆದೇಶಿಸಿರುವುದರಿಂದ 
ಶ್ರೀಮತಿ ಷಾಹಿದಾ ಬೇಗಂ, ನಿವೃತ್ತ ತಹಶೀಲ್ದಾರ್‌ ಇವರಿಗೂ ಸಹಾ ದಿನಾಂಕ:4.1.2001 ರಿಂದ ಜಾರಿಗೆ ಬರುವಂತೆ 
ಪೂರ್ವಾನ್ವಯವಾಗಿ ಕರ್ನಾಟಕ ನಾಗರೀಕ ಸೇವಾ (ಆರ್‌ ಪಿಪಿಪಿ) ನಿಯಮಗಳು 1978ರ ನಿಯಮ 2(2)ರನ್ವಯ 
ತಹಶೀಲ್ದಾರ್‌ ಗೇಡ್‌- | ವೃಂದದಲ್ಲಿ ಬಡ್ತಿ ಸಕ್ರಮಗೊಳಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 76 ಎಸ್‌.ಬಿ. ಸಾಸಲಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಸೇವೆಗಳು-3) 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೦ ೫೧ 





ಸಮಾಜ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಕಇ 141 ಎಸ್‌ಎಡಿ 2009, ಬೆಂಗಳೂರು, ದಿನಾಂಕ:26ನೇ ಡಿಸೆಂಬರ್‌, 2009 

ಮಾನ್ಯ ನಿವೃತ್ತ ನ್ಯಾಯಾಧೀಶರಾದ ಶ್ರೀ ಎ.ಜೆ. ಸದಾಶಿವ ವಿಚಾರಣಾ ಆಯೋಗವನ್ನು ಅಧಿಸೂಚನೆ ಸಂಖ್ಯೆಸಕಇ 
227 ಎಸ್‌ಎಡಿ 2003 ದಿನಾಂಕ:24.9.2005ರಲ್ಲಿ ನೇಮಕ ಮಾಡಲಾಗಿದ್ದು ಆ ಆಯೋಗವು ಈ ಕೆಳಗಿನ ಕಾರ್ಯ 
ನಿರ್ವಹಿಸಬೇಕಾಗಿರುತ್ತದೆ. 

“to identify the particular castes, races and tribes of scheduled Castes in the State of Karnataka to 
whom the benefits of reservation are not percolating equitably and to suggest within a period of twelve 
months what are all the measures and positive steps that should be taken so as to enable them to 
compete with other categories of the Scheduled Castes in the State and other relevant aspects”. 

ನಂತರ ಆಯೋಗದ ಕಾರ್ಯನಿರ್ವಹಣಾ ಅವಧಿಯನ್ನು ಕಾಲಕಾಲಕ್ಕೆ ವಿಸ್ತರಿಸಲಾಗಿದ್ದು ಇತ್ತೀಚಿಗೆ ಅಧಿಸೂಚನೆ 
ಸಂಖ್ಯೆಸಕಇ 11 ಎಸ್‌ಎಡಿ 2007 ದಿನಾಂಕ:29.6.2009ರಲ್ಲಿ ದಿನಾಂಕ:1.7.2009 ರಿಂದ 3112.2009ರವರೆಗೆ ವಿಸ್ತರಿಸಲಾಗಿತ್ತು. 

ಶ್ರೀ ಎ.ಜೆ. ಸದಾಶಿವ ವಿಚಾರಣಾ ಆಯೋಗದ ಕಾರ್ಯನಿರ್ವಹಣಾ ಅವಧಿಯನ್ನು ಇನ್ನೂ ಒಂದು ವರ್ಷದ 
ಅವಧಿಗೆ (ದಿನಾಂಕ:1.1.2010 ರಿಂದ 31.12.2010) ವಿಸ್ತರಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 77 ಎಸ್‌. ಲೋಕನಾಥರಾವ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ-2 
ಸಮಾಜ ಕಲ್ಯಾಣ ಇಲಾಖೆ. 
OFFICE OF THE CITY CIVIL COURT, BANGALORE 
NOTIFICATION 
No. ADM-1 (E) 36 /2010, Bangalore, Dated:13" January, 2010 

Smt T. Narendra, Asst Registrar of City Civil Court, Bangalore is granted 5 days earned leave 
from 7.9.2009 to 11.9.2009, on medical ground. 

Sri K.S. Jere, Asst, Registrar, City Civil Court, Bangalore is placed in additional charge of Smt. T. 
Narendra, Asst. Registrar, City Civil Court, Bangalore, during the above leave period. 

Smt. T. Narendra, Asst. Registrar, City Civil Court, Bangalore would have continued in the same 
post, but for proceedings on leave. 

By Order of the Prl .City Civil & Sessions Judge, Bangalore, 
P.R. 78 Registrar, 
City Civil Court, Bangalore 
OFFICE OF THE CITY CIVIL COURT, BANGALORE 
NOTIFICATION 
No. ADM-1 (E) 38 /2010, Bangalore, Dated:13" January, 2010 

Sri K.S. Jere, Asst Registrar of City Civil Court, Bangalore is granted six days earned leave from 
30.11.2009 to 5.12.2009, on personal ground. 

Sri K. Krishna Naik, Asst Registrar, is placed in additional charge of Sri K.S. Jere Asst. Registrar, 
City Civil Court, Bangalore, during the above leave period. 

Sri K.S. Jere, Asst. Registrar, City Civil Court, Bangalore would have continued in the same post. 
But for proceeding on leave. 

By Order of the Prl .City Civil & Sessions Judge, Bangalore, 
P.R. 79 Registrar, 
City Civil Court, Bangalore 


೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೦ ಭಾಗ - ೨ 





ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆನಾಸ 115 ಸಲಫ 2009, ಬೆ೦ಗಳೂರು, ದಿನಾಂಕ: 8ನೇ ಜನವರಿ, 2010 
ಗ್ರಾಹಕ ಸಂರಕ್ಷಣಾ ಅಧಿನಿಯಮ 1986ರ ಕಲಂ 10ರ ಉಪ ಕಲಂ («1ಎ)ರಡಿಯಲ್ಲಿನ ಆಯ್ಕೆ ಸಮಿತಿಯು 
ದಿನಾಂಕ:30.10.2009ರಂದು ತೆಗೆದುಕೊಂಡ ತೀರ್ಮಾನದಂತೆ ಈ ಕೆಳಗಿನ ಕಾಲಂ-2ರಲ್ಲಿರುವವರನ್ನು ಅವರ ಹೆಸರಿನ 
ಮುಂದೆ ಕಾಲಂ-3ರಲ್ಲಿ ಸೂಚಿಸಿರುವ ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗದ ಒಂದು ಸದಸ್ಯರ ಸ್ಥಾನಕ್ಕೆ 


ಹಾಗೂ ಐದು ಜಿಲ್ಲಾ ವೇದಿಕೆಗಳ ಅಧ್ಯಕ್ಷರ ಸ್ಥಾನಗಳಿಗೆ ನೇಮಕ ಮಾಡಲಾಗಿದೆ. 
































ಕ್ರ.ಸಂ ಅಭ್ಯರ್ಥಿಗಳ ಹೆಸರು ಮತ್ತು ವಿಳಾಸ ನೇಮಕಾತಿ ಮಾಡಿದ ಹುದ್ದೆ/ಸ್ಥಳ 
1 ಶ್ರೀ ಎ.ಎಂ. ಬೆನ್ನೂರ್‌, ಸದಸ್ಯರು, 
ಎಸ್‌.ಜೆ.ಎಸ್‌. ಉದ್ಯಾನ್‌ ಫ್ಲಾಟ್‌, ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ 
ನಂ.ಟಿ-1 ಕುವೆಂಪು ರಸ್ತೆ, 7ನೇ ಅಡ್ಡ ರಸ್ತೆ, ಆಯೋಗ, ಬೆಂಗಳೂರು ಇಲ್ಲಿ ದಿ:11.4.2010ರ 
ವಿಜ್ಞಾನ ನಗರ, ನ್ಯೂ ತಿಪ್ಪಸಂದ್ರ ಪೋಸ್ಟ್‌, ಅಪರಾಹ್ನದಿಂದ ಜಾರಿಗೆ ಬರುವಂತೆ 
ಬೆಂಗಳೂರು-560075 ಖಾಲಿಯಾಗುವ ಹುದ್ದೆಗೆ 
2 ಶ್ರೀ ಶಂಕರ ನಾಗಪ್ಪ ನಾಯಕ, ಅಧ್ಯಕ್ಷರು, 
ಸನನಗುಳಿ ಹೌಸ್‌, ನಂ:1.1.20:80, ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆ 
ಕೊಂಚಾಡಿ ದೇರೆಬೈಲ, ಉಡುಪಿ ಜಿಲ್ಲೆ, ಇಲ್ಲಿ ಖಾಲಿ ಇರುವ ಹುದ್ದೆಗೆ 
ಲ್ವಾಂಡ್‌ಲಿಂಕ್ಸ್‌ ಹತ್ತಿರ, ಮಂಗಳೂರು-08 
3 ಶ್ರೀ ಕೆ ಮನಮೋಹನ ಅಧ್ಯಕ್ಷರು. 
ನಂ:31, ಪಿಡಬ್ಬ್ಯೂಡಿ ಕ್ವಾಟ್ರಸ್‌, ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆ 
ಹೊಸಮನೆ ಎಕ್ಸ್‌ಟೆನ್‌ಷನ್‌, ಚಿಕ್ಕಮಗಳೂರು-577101 ಉತ್ತರ ಕನ್ನಡ ಜಿಲ್ಲೆ, ಕಾರವಾರ ಇಲ್ಲಿ ಖಾಲಿ ಇರುವ 
ಹುದ್ದೆಗೆ 
4 ಶ್ರೀ ಎಸ್‌.ಎನ್‌. ನವಲಗುಂದ್‌, ಅಧ್ಯಕ್ಷರು, 
ನಂ:ಜೆಐಡಿ-401. ನ್ಯಾಷನಲ್‌ಗೇಮ್ಸ್‌ ವಿಲೇಜ್‌, | ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆ 
ಕೋರಮಂಗಲ, ಬೆಂಗಳೂರು-560 047 ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇಲ್ಲಿ 
ದಿನಾಂಕ:9.1.2010 ರಿಂದ ಖಾಲಿಯಾಗುವ 
ಹುದ್ದೆಗೆ 
5 ಶ್ರೀ ಹೆಚ್‌.ವಿ. ರಾಮಚಂದ್ರರಾವ್‌, ಅಧ್ಯಕ್ಷರು, 
ನಂ:16:13, 3ನೇ ಮಹಡಿ, ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆ 
1ನೇ ಮುಖ್ಯ ರಸ್ತೆ ಕೆಂಪಣ್ಣ ಲೇಔಟ್‌, ಬೆಂಗಳೂರು ಗ್ರಾಮಾಂತರ ಹಾಗೂ ಬೆಂಗಳೂರು 
ಪ್ಯಾಲೇಸ್‌ ಗುಟ್ಟಹಳ್ಳಿ, ಬೆಂಗಳೂರು-560020 ನಗರ 1ನೇ ಅಪರ, ಸ್ಥಾತಿ ಕಾಂಪ್ಲೆಕ್ಸ್‌ ಶೇಷಾದ್ರಿಪುರಂ, 
ಬೆ೦ಗಳೂರು-20 ಇಲ್ಲಿ ದಿನಾಂಕ:28.2.2010 ರಿಂದ 
ಖಾಲಿಯಾಗುವ ಹುದ್ದೆಗೆ 
6 ಶ್ರೀ ಹೆಚ್‌.ಎಸ್‌. ರಾಮಣ್ಣ ಅಧ್ಯಕ್ಷರು, 
ಜೆ-1ಎ, 202, ಎನ್‌.ಜಿ.ವಿ. ಕಟ್ಟಡ, ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆ 
ಕೋರಮಂಗಲ, ಬೆ೦ಗಳೂರು-560047 ಚಾಮರಾಜನಗರ ಜಿಲ್ಲೆ. ಚಾಮರಾಜನಗರ ಇಲ್ಲಿ 
ದಿನಾಂಕ:2.4.2010 ರಿಂದ ಖಾಲಿಯಾಗುವ ಹುದ್ದೆಗೆ 








ಗ್ರಾಹಕ ಸಂರಕ್ಷಣಾ ಅಧಿನಿಯಮ 1986ರ ಕಲಂ 10ರ ಉಪ ಕಲಂ (1ಎ) ರಡಿಯಲ್ಲಿನ ಆಯ್ಕೆ ಸಮಿತಿಯು ಈ 
ಕೆಳಕಂಡವರನ್ನು ಅವರ ಹೆಸರಿನ ಮುಂದೆ ನಮೂದಿಸಿರುವ ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆಯ ಅಧ್ಯಕ್ಷರ 
ಹುದ್ದೆಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ವರ್ಗಾಯಿಸಲಾಗಿದೆ. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೦ ೫೩ 























ಕ್ರಸಂ ಜಿಲ್ಲಾ ವೇದಿಕೆಯ ಅಧ್ಯಕ್ಷರ, ಹೆಸರು ಮತ್ತು ವಿಳಾಸ ವರ್ಗಾಯಿಸಿ ನೇಮಿಸಲಾದ ಸ್ವಳ 
ಶ್ರೀ ಎಸ್‌.ಎಂ. ರೆಡ್ಡಿ, ಅಧ್ಯಕ್ಷರು, 
ಅಧ್ಯಕ್ಷರು, ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆ 
ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆ, ಗುಲ್ಬರ್ಗಾ ಜಿಲ್ಲೆ, ಗುಲ್ಬರ್ಗಾ ಇಲ್ಲಿ ಶ್ರೀ ಪ್ರಕಾಶ್‌ 
ಬಳ್ಳಾರಿ ಜಿಲ್ಲೆ ಬಳ್ಳಾರಿ ಕುಮಾರ್‌, ಇವರ ಪರಸ್ಪರ ವರ್ಗಾವಣೆಯಿಂದ 
ತೆರವಾಗುವ ಸ್ವಾನಕ್ಕೆ 
2 (ಶ್ರೀ ಪ್ರಕಾಶ್‌ ಕುಮಾರ್‌, ಅಧ್ಯಕ್ಷರು, 
ಅಧ್ಯಕ್ಷರು ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆ 
ಜಿಲ್ಲಾ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ವೇದಿಕೆ, ಬಳ್ಳಾರಿ ಜಿಲ್ಲೆ, ಬಳ್ಳಾರಿ ಇಲ್ಲಿ ಶ್ರೀ ಎಸ್‌.ಎಂ. ರೆಡ್ಡಿ 
ಗುಲ್ಬರ್ಗಾ ಜಿಲ್ಲೆ ಗುಲ್ಬರ್ಗಾ ಇವರ ಪರಸ್ಪರ ವರ್ಗಾವಣೆಯಿಂದ ತೆರವಾಗುವ 
ಸ್ಥಾನಕ್ಕೆ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 80 ಟಿ. ಪರಮೇಶ್ವರಪ್ಪ 


ಪೀಠಾಧಿಕಾರಿ, ಆಹಾರ-3 ಶಾಖೆ, 
ಆಹಾರ, ನಾಗರೀಕ ಸರಬರಾಜು ಮತ್ತು 
ಗ್ರಾಹಕರ ವ್ಯವಹಾರಗಳ ಇಲಾಖೆ 
ಆರ್ಥಿಕ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಆಇ 155 ಇಪಿಎಸ್‌ 2009, ಬೆಂಗಳೂರು, ದಿನಾಂಕ: 30ನೇ ಡಿಸೆಂಬರ್‌, 2009 
ರಾಜ್ಯ ಅಬಕಾರಿ ಸೇವೆಗೆ ಸೇರಿದ ಶ್ರೀ ಹೆಚ್‌.ಬಿ. ಬಾಲಗಂಗಾಧರ, ಅಬಕಾರಿ ಅಧೀಕ್ಷಕರು, ರಾಜ್ಯ ವಿಚಕ್ಷಣಾದಳ 
ಬೆಂಗಳೂರು, ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಇವರನ್ನು ಸಾರ್ವಜನಿಕ ಹಾಗೂ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಮೆ:ಶಶಿ 
ಡಿಸ್ಟಿಲರಿ, ಬೆ೦ಗಳೂರು ಇಲ್ಲಿ ಖಾಲಿ ಇರುವ ಅಬಕಾರಿ ಅಧೀಕ್ಷಕರ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 81 ಬಿ.ಎನ್‌. ಜಗದೀಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರ್ಥಿಕ ಇಲಾಖೆ (ಅಬಕಾರಿ) 
ಅಧಿಸೂಚನೆ ಸಂಖ್ಯೆ: ಆಇ 128 ಇಪಿಎಸ್‌ 2009, ಬೆಂಗಳೂರು, ದಿನಾಂಕ: 31ನೇ ಡಿಸೆಂಬರ್‌, 2009 
ರಾಜ್ಯ ಅಬಕಾರಿ ಸೇವೆಗೆ ಸೇರಿದ ಈ ಕೆಳಕಂಡ ಅಬಕಾರಿ ಉಪ ಅಧೀಕ್ಷಕರು, ಇವರುಗಳನ್ನು ಸಾರ್ವಜನಿಕ ಹಾಗೂ 


ಆಡಳಿತಾತ್ಮಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ 
ಮುಂದೆ ಸೂಚಿಸಿರುವ ಹುದ್ದೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 














ಕ್ರಸಂ ಅಧಿಕಾರಿಗಳ ಹೆಸರು/ಪ್ರಸ್ತುತ ವರ್ಗಾಯಿಸಿ ನೇಮಿಸಲಾದ ಸ್ಥಳ 
ಕಾರ್ಯನಿರ್ವಹಿಸುತ್ತಿರುವ ಸ್ಥಳ 

1 ಶ್ರೀ ಶಿವಪ್ರಸಾದ್‌, ಅಬಕಾರಿ ಉಪ ಆಯುಕ್ತರ ಕಛೇರಿ, ತುಮಕೂರು ಜಿಲ್ಲೆ, 
ಅಬಕಾರಿ ಉಪ ಅಧೀಕ್ಷಕರು, ತುಮಕೂರು, ಇಲ್ಲಿ ಖಾಲಿ ಇರುವ ಹುದ್ದೆಯಲ್ಲಿ 
ಅಬಕಾರಿ ಉಪ ಆಯುಕ್ತರ ಕಛೇರಿ, ಕೋಲಾರ ಜಿಲ್ಲೆ 
ಕೋಲಾರ 

2 ಶ್ರೀ ಅನಿಲ್‌ ಕುಮಾರ್‌, ಅಬಕಾರಿ ಆಯುಕ್ತರ ಕಛೇರಿ, ಬೆಂಗಳೂರು ಇಲ್ಲಿ ಖಾಲಿ 
ಅಬಕಾರಿ ಉಪ ಅಧೀಕ್ಷಕರು, ಕೊಪ್ಪಳ ಉಪ ವಿಭಾಗ | ಇರುವ ಹುದ್ದೆಯಲ್ಲಿ 














ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 82 ಬಿ.ಎನ್‌. ಜಗದೀಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಆರ್ಥಿಕ ಇಲಾಖೆ (ಅಬಕಾರಿ) 


೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೦ ಭಾಗ - ೨ 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಇ 273 ಎಲೆಸೇ 2008, ಬೆಂಗಳೂರು, ದಿನಾಂಕ: 1ನೇ ಜನವರಿ, 2010 
ಸರ್ಕಾರದ ಅಧಿಸೂಚನೆ ಸಂಖ್ಯೆಸಇ 99 ಎಲೆಸೇ 2006 ದಿನಾಂಕ:18.4.2006 ರನ್ವಯ ಸಹಕಾರ ಸಂಘಗಳ 

ಲೆಕ್ಕಪರಿಶೋಧನಾ ಸಹಾಯಕ ನಿರ್ದೇಶಕರ ಹುದ್ದೆಗೆ ಪರಿವೀಕ್ಷಣೆಯ ಮೇಲೆ ಆಯ್ಕೆಗೊಂಡು ಕಾರ್ಯನಿರ್ವಹಿಸುತ್ತಿದ್ದ ಶ್ರೀ 
ಶೈಲೇಂದ್ರ ಶೆಟ್ಟಣ್ಣನವರ್‌, ಸಹಾಯಕ ನಿರ್ದೇಶಕರು (ಪರೀಕ್ಷಾರ್ಥಿ) ರವರು ಹುದ್ದೆಗೆ ನಿಗದಿಪಡಿಸಿದ ಇಲಾಖಾ ಪರೀಕ್ಷೆಗಳಲ್ಲಿ 
ಪಾಸಾಗಿರುವುದಿಲ್ಲ. ನಿಗದಿತ ತರಬೇತಿಗಳನ್ನು ಪೂರೈಸಿರುವುದಿಲ್ಲ ಹಾಗೂ ದಿನಾಂಕ:3.10.2007 ರಿಂದ ಸರ್ಕಾರಿ ಸೇವೆಗೆ 
ಅನಧಿಕೃತವಾಗಿ ಗೈರು ಹಾಜರಾಗಿರುವ ಕಾರಣಗಳಿ೦ದ ಇವರನ್ನು ಕರ್ನಾಟಕ ಸರ್ಕಾರಿ ಸೇವಾ (ಪ್ರೊಬೇಷನರಿ) ನಿಯಮಗಳು 
1977ರ ನಿಯಮ (6)ರಂತೆ ಈ ಕೂಡಲೇ ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ “ಡಿಸ್‌ಚಾರ್ಜ್‌ ಮಾಡಿದೆ”. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 83 ನಂಜುಂಡಪ್ಪ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಹಕಾರ ಇಲಾಖೆ 





ವಸತಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಳ 80 ಹೆಚ್‌ಎಎಂ 2009, ಬೆಂಗಳೂರು, ದಿನಾಂಕ: 2ನೇ ಜನವರಿ, 2010 
ರಾಜೀವ್‌ ಗಾಂಧಿ ಗ್ರಾಮೀಣ ವಸತಿ ನಿಗಮ ನಿಯಮಿತದ ನಿರ್ದೇಶಕರ ಮಂಡಳಿಯ ಸಂಘ ನಿಯಮಾವಳಿಯ 
ಅನುಚ್ಛೇದ 147(1)ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ. ಮಾನ್ಯ ವಸತಿ ಸಚಿವರಾದ ಶ್ರೀ ಕಟ್ಟಾ ಸುಬ್ರಮಣ್ಯ ನಾಯ್ಡು ಅವರನ್ನು 
ರಾಜೀವ್‌ ಗಾಂಧಿ ಗ್ರಾಮೀಣ ವಸತಿ ನಿಗಮ ನಿಯಮಿತ ನಿರ್ದೇಶಕರು ಮತ್ತು ಅಧ್ಯಕ್ಷರನ್ನಾಗಿ ತಕ್ಷಣದಿಂದಲೇ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 84 ಕೆ.ಆರ್‌. ವಲ್ಲೂರ 
ಪೀಠಾಧಿಕಾರಿ-2 
ವಸತಿ ಇಲಾಖೆ 
ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಇ 620 ಹೊಸಿಪ 2009, ಬೆಂಗಳೂರು, ದಿನಾಂಕ: 11ನೇ ಜನವರಿ, 2010 
ಶ್ರೀ ಎಂ.ಆರ್‌. ರೆಡ್ಡಿ, ಡಿವೈ.ಎಸ್‌.ಪಿ. (ಸಿವಿಲ್‌) ಪಿ.ಟಿ.ಸಿ., ಗುಲ್ಬರ್ಗಾ ರವರಿಗೆ ಕೆ.ಸಿ.ಎಸ್‌.ಆರ್‌. ನಿಯಮ 285(1)(ಎ) 
ರನ್ವಯ ಹಾಗೂ ಅದರಡಿಯಲ್ಲಿ ವಿಧಿಸಿರುವ ಷರತ್ತಿಗೊಳಪಟ್ಟು ತಕ್ಷಣದಿಂದ ಜಾರಿಗೆ ಬರುವಂತೆ ಸ್ವ-ಇಚ್ಛಾ ನಿವೃತ್ತಿ ಹೊಂದಲು 
ಸರ್ಕಾರವು ಅನುಮತಿ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 85 ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 
ಅಧಿಸೂಚನೆ 
ಸಂಖ್ಯೆ: ಒಳ 228 ಪೊಸಿಪ 2009, ಬೆ೦ಗಳೂರು, ದಿನಾಂಕ: 8ನೇ ಜನವರಿ, 2010 
ಸರ್ಕಾರದ ಅಧಿಸೂಚನೆ ಸಂಖ್ಯೆಓಒಇ 318 ಪೊಸಿಪ 2005 ದಿನಾಂಕ:31.1.2006ರ ಪ್ರಕಾರ ಕರ್ನಾಟಕ ಲೋಕಸೇವಾ 
ಆಯೋಗದ ಮೂಲಕ ಕರ್ನಾಟಕ ಗೆಜೆಟೆಡ್‌ ಪ್ರೊಬೇಷನರ್‌ಗಳ (ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ) ನಿಯಮಗಳು, 
1997ರಡಿಯಲ್ಲಿ ಡಿವೈ.ಎಸ್‌.ಪಿ (ಸಿವಿಲ್‌) ವೃಂದದ ಹುದ್ದೆಗೆ ನೇರ ನೇಮಕಾತಿಗೊ೦ಡ ಶ್ರೀ ಹನುಮ೦ತರಾಯರವರು ದಿನಾಂಕ 
6.2.2006 ಪೂರ್ವಾಹ್ನ ಕರ್ತವ್ಯಕ್ಕೆ ಹಾಜರಾಗಿದ್ದು, ದಿನಾಂಕ:5.8.2008ರಂದು 2% ವರ್ಷಗಳ ಪರೀಕ್ಷಾರ್ಥ ಅವಧಿಯನ್ನು 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೦ ೫೫ 





ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು ಕರ್ನಾಟಕ ನಾಗರೀಕ ಸೇವಾ (ಪರೀಕ್ಷಾರ್ಥ) ನಿಯಮಗಳು, 1977ರ ನಿಯಮ 5(1)(ಎ)ರ 
ಪ್ರಕಾರ ಘೋಷಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 86 ಟಿ.ಎನ್‌. ರವಿಪ್ರಕಾಶ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು) 
ಸಾರಿಗೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಾರಿಇ 101 ಸಾಸಂಸೇ 2009, ಬೆಂಗಳೂರು, ದಿನಾಂಕ: 6ನೇ ಜನವರಿ, 2010 
ರಸ್ಕೆ ಸಾರಿಗೆ ಸಂಸ್ಥೆಗಳ ಅಧಿನಿಯಮ, 1950 ಸೆಕ್ಷನ್‌ 14(1)ರನ್ವಯ ಶ್ರೀ ಬಿ. ಚಿನ್ನಸ್ವಾಮಿ ಮುಖ್ಯ ಲೆಕ್ಕಾಧಿಕಾರಿ ಹಾಗೂ 
ಆರ್ಥಿಕ ಸಲಹೆಗಾರರು, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಬೆಂಗಳೂರು ಇವರಿಗೆ ದರ್ಜೆ-1 ಆಯ್ಕೆ ಶ್ರೇಣಿ (ವೇತನ 
ಶ್ರೇಣಿ:ರೂ.. 19700-650-22950-750-28200-850-31600) ಹುದ್ದೆಯಿಂದ ಬೆ೦ಗಳೂರು ಮಹಾನಗರ ಸಾರಿಗೆ 
ಸಂಸ್ಥೆಯಲ್ಲಿ ಉನ್ನತೀಕರಿಸಿದ ಮುಖ್ಯ ಲೆಕ್ಕಾಧಿಕಾರಿ ಹಾಗೂ ಆರ್ಥಿಕ ಸಲಹೆಗಾರರು ದರ್ಜೆ-1 ಉಚ್ಛಕಾಲಿಕ ಶ್ರೇಣಿ ಹುದ್ದೆಗೆ 
(ವೇತನ ಶ್ರೇಣಿ ರೂ. 24500-750-30500-850-32200) ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಮುಂಬಡ್ತಿ ನೀಡಿ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 88 ಕೆ.ಎಸ್‌. ಶ್ರೀಧರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಾರಿಗೆ ಇಲಾಖೆ 
ANIMAL HUSBANDRY AND FISHERIES SECRETARIAT 
NOTIFICATION 
No. AHF 218 SFE 2009, Bangalore, Dated: 8" January, 2010 
Smt Deepanjali A., Assistant Director of Fisheries (Gr-ll), O/0 Director of Fisheries, Government 
of Karnataka, Bangalore is deputed as Executive (Technical) in National Fisheries Development Board, 
Hyderabad on deputation basis (Foreign Service Terms) for a period of three years. 
The Terms and Conditions will be issued separately. 
By Order and in the name of the Governor of Karnataka, 
P.R. 89 D.M. RAJANNA 
Under Secretary to Government, 
Animal Husbandry and Fisheries Department (F) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 225 ಎಸ್‌ಎಫ್‌ಪಿ 2009, ಬೆಂಗಳೂರು, ದಿನಾಂಕ: 12ನೇ ಜನವರಿ, 2010 
ಇದೇ ಸಮ ಸಂಖ್ಯೆಯ ದಿನಾಂಕ:9.12.2009ರ ಅಧಿಸೂಚನೆಯ ಮುಂದುವರಿಕೆಯಲ್ಲಿ ಶ್ರೀ ಜಿ.ವಿ. ಸುಗೂರ್‌, 
ಭಾ.ಅಸೇ.. ಅಪರ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮತ್ತು ಜಂಟಿ ವ್ಯವಸ್ಥಾಪಕ ನಿರ್ದೇಶಕರು, ಕೆ.ಎಫ್‌.ಡಿ.ಸಿ. 
ಲಿಮಿಟೆಡ್‌, ಬೆ೦ಗಳೂರು ಇವರಿಗೆ ದಿನಾಂಕ:25.12.2009 ರಿಂದ 8.1.2010 ರವರೆಗೆ 15 ದಿನಗಳ ವಿಸ್ತರಿತ ಗಳಿಕೆ ರಜೆಯನ್ನು 
ಘಟನೋತ್ತರವಾಗಿ ಮಂಜೂರು ಮಾಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 90 ಅಶೋಕ್‌ ಪಿ. ಅತ್ರೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-4) 


೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಜನವರಿ ೨೮, ೨೦೧೦ ಭಾಗ - ೨ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 04 ಆಸೇವ 2010, ಬೆಂಗಳೂರು, ದಿನಾಂಕ: 7ನೇ ಜನವರಿ, 2010 
ಶ್ರೀ ಬಿ.ಎಫ್‌.ಪಾಟೀಲ್‌, ಕೆ.ಎ.ಎಸ್‌. (ಸೂಪರ್‌ ಟೈಂ ಸ್ಕೇಲ್‌) ಅಧಿಕಾರಿ ಹಾಲಿ ಮುಖ್ಯ ಕಾರ್ಯನಿರ್ವಾಹಕ 
ಅಧಿಕಾರಿ, ಜಿಲ್ಲಾ ಪಂಚಾಯತ್‌ ಗದಗ ಇವರ ಸೇವೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸಿ.ಆ.ಸು ಇಲಾಖೆಯ ವಶಕ್ಕೆ 
ಹಿಂಪಡೆಯಲಾಗಿದೆ. 
ಶ್ರೀಯುತರು ತಮ್ಮ ಹುದ್ದೆಯ ಪ್ರಭಾರವನ್ನು ಗದಗ ಜಿಲ್ಲಾಧಿಕಾರಿಯವರಿಗೆ ತಕ್ಷಣವೇ ವಹಿಸಿಕೊಟ್ಟು ಕರ್ತವ್ಯದಿಂದ 
ಬಿಡುಗಡೆ ಹೊಂದಿ ಸಿ.ಆ.ಸು. ಇಲಾಖೆಯಲ್ಲಿ ಕರ್ತವ್ಯಕ್ಕೆ ಹಾಜರಾಗುವಂತೆ ಸೂಚಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 91 ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 189 ಆಸೇವ 2009, ಬೆಂಗಳೂರು, ದಿನಾಂಕ: 11ನೇ ಜನವರಿ, 2010 
ಶ್ರೀ ಆರ್‌.ಎಸ್‌. ಯಳಮಲ್ಲೆ, ಕೆ.ಎ.ಎಸ್‌ (ಆಯ್ಕೆ ಶ್ರೇಣಿ) ಅಧಿಕಾರಿ, ಜಂಟಿ ಕಾರ್ಯದರ್ಶಿ, ಹೈದರಾಬಾದ್‌- 
ಕರ್ನಾಟಕ ಅಭಿವೃದ್ಧಿ ಮಂಡಳಿ, ಗುಲ್ಬರ್ಗಾ ಇವರನ್ನು ಅಧಿಸೂಚನೆ ಸಂಖ್ಯೆಸಿಆಸುಇ. 230 ಆಸೇವ 09 
ದಿನಾ೦ಕ:26.12.09ರಲ್ಲಿ ಆಯುಕ್ತರು, ಗುಲ್ಬರ್ಗಾ ಮಹಾನಗರ ಪಾಲಿಕೆ, ಗುಲ್ಬರ್ಗಾ ಹುದ್ದೆಗೆ ವರ್ಗಾಯಿಸಿರುವುದನ್ನು 
ಮಾರ್ಪಡಿಸಿ, ಶ್ರೀಯುತರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಆಯುಕ್ತರು, ಗುಲ್ಬರ್ಗಾ ನಗರಾಭಿವೃದ್ಧಿ ಪ್ರಾಧಿಕಾರ, ಗುಲ್ಬರ್ಗಾ-ಖಾಲಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಲು 
ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 92 ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 154 ಇಎಂಸಿ 2009, ಬೆಂಗಳೂರು, ದಿನಾಂಕ: 8ನೇ ಜನವರಿ, 2010 
ಕರ್ನಾಟಕ ಪೌರಸೇವಾ ವೃಂದದ ಶ್ರೀ ಬಿ.ಕೆ. ಶ್ರೀನಿವಾಸಮೂರ್ತಿ, ಮುಖ್ಯಾಧಿಕಾರಿ ಶ್ರೇಣಿ-1(ರೂ 10800-20025) 
ಇವರನ್ನು ದಿನಾ೦ಕ:29.12.2009 ರಿಂದ ಪೂರ್ವಾನ್ವಯವಾಗಿ ಜಾರಿಗೆ ಬರುವಂತೆ, ಪೌರಾಯುಕ್ತರು ಶ್ರೇಣಿ-2 (ರೂ. 14050- 
25025) ಹುದ್ದೆಗೆ ಕರ್ನಾಟಕ ನಾಗರೀಕ ಸೇವಾ (ಮುಂಬಡ್ತಿ ವೇತನ ಮತ್ತು ಪಿಂಚಣಿ ನಿಯಂತ್ರಣ) ನಿಯಮಾವಳಿಗಳು, 
1978ರ ನಿಯಮ 2(2)ರನ್ವಯ ಸ್ಥಾನಪನ್ನ ಬಡ್ತಿ ನೀಡಿ, ಪುರಸಭೆ, ಹರಪನಹಳ್ಳಿ ಇಲ್ಲಿ ಸ್ವಂತ ವೇತನಶ್ರೇಣಿ ಮೇಲೆ ಮುಂದಿನ 
ಆದೇಶದವರೆಗೆ ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಹಿ.ಆರ್‌. 93 ಸಿ.ಆರ್‌. ರವೀಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ನಗರಾಭಿವೃದ್ಧಿ ಇಲಾಖೆ 


